" ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :484 
2. ಸದಸ್ಯರ ಹೆಸರು : ಶ್ರೀ ಗೋವಿಂದರಾಜು 


3 ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಜೆವರು 


(ವಿಧಾನಸಭೆಯಿಂದ ಚುನಾಯಿತರದಾವರು) 
: 16.09.2021. 
ಸ ಜಲಸಂಪನ್ಮೂಲ ಸಚೆವರು 


ಕ್ರಸಂ. ಪ್ರಶ್ನೆಗಳು ಉತ್ತರಗಳು 
ಈ ಎತ್ತಷೊೂಳ "ಹೋಜನೆಯನ್ನು | ಎತ್ತಿನಹೊಳ ಸಮಗ್ರ' ಕುಡಿಯುವ "ನೀರಿನ ಹಾಸ ಕಾT935 
ಯಾವಾಗ ಪ್ರಾರಂಭಿಸಲಾಯಿತು; ಕೋಟಿ ಮೊತ್ತದ ಪರಿಷ್ಠತ ವಿವರವಾದ ಯೋಜನಾ ವರದಿಗೆ 
ಸದರಿ ` ಯೋಜನೆಗೆ ಸರ್ಕಾರ | ದಿನಾಂಕ:17.02.2014 ರಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 
ನಿಗಧಿಪಡಿಸಿ ಬಿಡುಗಡೆ ಮಾಡಿದ | ಸದರಿ ಯೋಜನೆಯ ಮೊದಲನೇ ಹಂತದ" ಲಿಫ್ಟ್‌ ಕಾಮಗಾರಿಗಳನ್ನು 
ಅನುದಾನದ ಮೊತ್ತವೆಷ್ಟು; ಮಾರ್ಚ್‌' 2014 ರಲ್ಲಿ ಪ್ರಾರಂಭಿಸಲಾಗಿರುತ್ತದೆ. 
ಸದರಿ ಯೋಜನೆಯಡಿ ಪ್ರಗತಿಯಲ್ಲಿರುವ ಕಾಮಗಾರಿಗಳಿಗಾಗಿ ಆಗಸ್ಟ್‌ 2021ರ 
ಅಂತ್ಯದವರಗೆ ಒಟ್ಟಾರೆ ರೂ.9,23156 ಕೋಟಗಳ' ಅನುದಾನ ಬಿಡುಗಡೆ 
ಮಾಡಲಾಗಿದೆ. 
ಆ೮)1ಸದರಿ ಯೋಜನೆ] ಎತ್ತಿನ ಸಮಗ ನಮಾನ್‌ ನನನ ಯೋಜನೆಯಡ ತಹನ 


ಪ್ರಾರಂಭವಾದಾಗಿನಿಂದ 


ಇದುವರೆವಿಗೂ ವೆಚ್ಚ ಮಾಡಿರುವ | 


ಮೊತ್ತವೆಷ್ಟು; (ಸಂಪೂರ್ಣ ಮಾಹಿತಿ 
ನೀಡುವುದು) 


ಕಾಮಗಾರಿಗಳು ಪ್ರಸ್ತುತ ಯಾವ | ಮೌಡಿರುವ ವಿವರಗಳು: 
ಹಂತದಲ್ಲಿವೆ; (ವಿವರಗಳನ್ನು ಇಸಾ ನ್‌ ಷಾತ 
ನೀಡುವುದು) ನನ್ನ (ರೂ. ಕೋಟಿಗಳಲ್ಲಿ) 
T FLEE! T ತ 
7 prEers TT 
3 pL Ee T0353 
p1 per 35 
5 TEN 3 
ಜಿ 6 207-8 330.34 
7 pT) 
[] PST) 
[) 5 
I) Pipi) 
(ಆಗಸ್ಟ್‌ 202 " 
ರವರೆಗೆ) 
NEI $3373 
ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನು 
02 ಹಂತಗಳಲ್ಲಿ ಕೈಗೆತ್ತಿಕೊಳ್ಳಲಾಗಿರುತ್ತದೆ. 
© ಮೊದಲನೇ ಹಂತದ ಏತ ಮತ್ತು ವಿದ್ಯುತ್ತ್‌ 'ಪೂರೈಸುವ 
ಪ್ಯಾಕೇಜ್‌ಗಳಾನ್ನಾಗಿ ವಿಂಗಡಿಸಿ ಟೆಂಡರ್‌ 


ಈ ಯೋಜನೆಯ! ವರ್ಷಾವಾರು ಎತ್ತಿನಹೊಳೆ "ಸಮಗ್ರ ಕುಡಿಯುವ ನೀರಿನ. ಯೋಜನೆಗೆ ವೆಚ್ಚ 


ಕಾಮಗಾರಿಗಳಿಗಾಗಿ ಆಗಸ್ಟ್‌ 2021ರ ಅಂತ್ಕದವರಗೆ ರೂ.9,23156 ಕೋಟಿಗಳ 
ಸಂಚಿತ ವೆಚ್ಚ ಮಾಡಲಾಗಿದ್ದು, ವಾರ್ಷಿಕವಾರು ವಿವರಗಳು ಈ ಕೆಳಗಿನಂತಿವೆ. 


ಕಾಮಗಾರಿಗಳನ್ನು "7 
ಮೂಲಕ ಕೈಗೆತ್ತಿಕೊಂಡಿದ್ದು, ಪ್ರಸ್ತುತ ಸದರಿ ಕಾಮಗಾರಿಗಳು ಬಹುತೇಕ 
ಪೂರ್ಣಗೊಳ್ಳುವ ಹಂತದಲ್ಲಿರುತ್ತವೆ. 

* ಎರಡನೇ ಹಂತದ ಗುರುತ್ವ ನಾಲೆ ಹಾಗೂ . ಫೀಡರ್‌ 
ಕಾಮಗಾರಿಗಳನ್ನು . 35 ಪ್ಯಾಕೇಜುಗಳನ್ನಾಗಿ ವಿಂಗಡಿಸಿ ಟೆಂಡರ್‌ 
ಮೂಲಕ ೆತಿಕೊಂಡಿದ್ದು ಪ್ರಸುತ ಸದರಿ ಕಾಮಗಾರಿಗಳು . ವಿವಿಧ 
ಹಂತದ ಪ್ರಗತಿಯಲ್ಲಿರುತ್ತವೆ. 


* ಭೈರಗೊಂಡ್ಲು . ಜಲಾಶಯದ ನಂತರದ ಕಾಮಗಾರಿಗಳನ್ನು 


ಕೈಗೆತ್ತಿಕೊಳ್ಳಲು ಕ್ರಮ ವಹಿಸಲಾಗುತ್ತಿದೆ. 


‘Ry | 


1 ತ್ರಸಂ.| - ಪ್ರಕ್ನೆಗಳು ” ಉತ್ತರಗಳು 
ಘಪತ್ತಷಾ್‌ ಯೋಜನೆಯಿಂದ | ಎ ಅನುದಾನವನ್ನು ಜಿಲ್ಲಾವಾರು ನಿಗಧಿಪಡಿಸಿರುವುದಿಲ್ಲ. | 
| | ಕೋಲಾರ ಮತ್ತು ಚಿಕ್ಕಬಳ್ಳಾಪುರ | ಧ್ಯ ಯೋಜನೆಯಲ್ಲಿ ಬರುವ 7 ಜಿಲ್ಲೆಗಳಲ್ಲಿನ ಕಾಮಗಾರಿಗಳ ಅಂದಾಜು. 
ಜಿಲ್ಲೆಗಳಿಗೆ ಇದುವರೆವಿಗೂ | ಪ್ರರ ಕಾರ್ಯವನ್ನು ನಿರ್ವಹಿಸುತ್ತಿದ್ದು ಅವುಗಳ ವೆಚ್ಚಗಳಿಗೆ | 
ನೀಡಿರುವ ಅನುದಾನ ಮೊತ್ತವೆಷ್ಟು! ಅನುಗುಣವಾಗಿ ಅನುದಾನವನ್ನು ಬಿಡುಗಡೆ ಮಾಡಲಾಗುತ್ತಿದೆ. 
(ಸಂಪೂರ್ಣವಾದ ಮಾಹಿತಿ | , ಎ್ಯವ್ರಹೊಳೆ ಸಮಗ್ರ ಕುಡಿಯವ ನೀರನ ಯೋಜನೆಯ ಪ್ರಾರಂಭದಿಂದ 
} ಭೈರಗೊಂಡ್ಲು. ಜಲಾಶಯದವರೆಗಿನ ಎಲ್ಲಾ ಕಾಮಗಾರಿಗಳನ್ನು 
ಕೈಗೆತ್ತಿಕೊಳ್ಳಲಾಗಿದ್ದು, ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತವೆ. ಅದರಲ್ಲಿ 
ಚಿಕ್ಕಬಳ್ಳಾಪುರ ಜಿಲ್ಲೆಯ. ಗೌರಿಬಿದನೂರು ತಾಲ್ಲೂಕಿಗೆ ಸಂಬಂಧಿಸಿದಂತೆ 
ರೂ.863.49 ಕೋಟಿಗಳ ಮೊತ್ತದ “ಗೌರಿಬಿದನೂರು ಪೂರಕ ನಾಲೆಯ 
ಕಾಮಗಾರಿಯು ಪ್ರಗತಿಯಲ್ಲಿದ್ದು ' ಆಗಸ್ಟ್‌-202ರ ವರಗೆ 
Nl _ | ರೂತ5645ಕೋಟಿ ವೆಚ್ಚವಾಗಿರುತ್ತದೆ. 
3778 ಇಸರಾಸದಕ್ಲ 3 ಎರಡ] ಎ 'ೋಲಾರ ಮತ್ತು ಚಿಕ್ಕಬಳ್ಳಾಯರ ಜಿಲ್ಲೆಗಳಿಗೆ ಕುಡಿಯುವ ನೀರು ಹಾಗೂ 
| ಜಿಲ್ಲೆಗಳಲ್ಲಿ ಯಾವ ಯಾವ ಕೆರೆ ತುಂಬಿಸುವ ' ಫೀಡರ್‌ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ 
ಕಾಮಗಾರಿಗಳನ್ನು ಸರ್ವೆಕಾರ್ಯ ಪೂರ್ಣಗೊಂಡಿದ್ದು ಅಂದಾಜು ಪಟ್ಟಿಗಳನ್ನು 
ಕೈಗೆತ್ತಿಕೊಳ್ಳಲಾಗಿದೆ; (ತಾಲ್ಲೂಕುವಾರು | ಸಿದ್ಧಪಡಿಸಲಾಗುತ್ತಿದೆ. 
ಸಂಪೂರ್ಣವಾದ ಮಾಹಿತಿ * ಈ ಜಿಲ್ಲೆಗಳಿಗೆ ಸಂಬಂಧಿಸಿದ ಕಾಮಗಾರಿಗಳು ಈ ಯೋಜನೆಯ 


ನೀಡುವುದು) 


" ಅಂತಿಮ ಭಾಗದಲ್ಲಿರುವುದರಿಂದ,; ಪ್ರಸಕ್ತ ಸಾಲಿನಲ್ಲಿ ಅಂದಾಜುಗಳಿಗೆ 
' ತೀರುವಳಿ ಪಡೆದು ಸಮುಗಾರಿಗಳನ್ನು. ಕೊಳ್ಳಲು ನಿಯಮಾನುಸಾರ 
ಅಗತ್ಯ ಕ್ರಮ ಜರುಗಿಸಲಾಗುತ್ತಿದೆ. 


Ww 


ಮಾಡುವಾಗ 
ತಾರತಮ್ಯವಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ 
ಈ ತಾರತಮ್ಯವನ್ನು ಸರಿಪಡಿಸಲು 
“ಸರ್ಕಾರ ಕೈಗೊಂಡಿರುವ: 
ಕ್ರಮಗಳೇನು; 


ಈ ಆಪದಾನವನ್ನಾ 


ಹರಚಾ | 


ಷನ" ಆಯವ್ಯಯದಲ್ಲಿ ಸಾಪ ಅನುದಾನವನ್ನ್‌' ಆದ್ಯ: ತೆಯ 
ಅನುಸಾರ ಅನುಷ್ಠಾನಗೊಳ್ಳುತ್ತಿರುವ., ಕಾಮಗಾರಿಗಳಿಗೆ ಹಂಚಿಕೆ 
ಮಾಡಲಾಗುತ್ತಿದೆ. 


ಕ ಹೆಜನೆಯ ಕಾಮಗಾರಿಯನ್ನು 
ಯಾವಾಗ _ 
ಪೂರ್ಣಗೊಳಿಸಲಾಗುವುದು?' 
(ಸಂಪೂರ್ಣವಾದ ಮಾಹಿತಿ 
ನೀಡುವುದು) 


-| ಲಿಫ್ಟ್‌ ಕಾಮಗಾರಿ, ಕೋಲಾರ 'ಮತ್ತು ಚಿಕ್ಕಬಳ್ಳಾಮರ ಫೀಡರ್‌ ಕಾಲುವೆ | 


| 'ಭೂಸ್ಪಾಧೀನ ಸಮಸ್ಯೆ ಇತ್ಯರ್ಥಪಡಿಸಿ ನಂತರ ಕೈಗೊಳ್ಳಲು ಯೋಜಿಸವಾಗಿದೆ. 


ವ್ರಾನಷಾಕ ಸವಗ ಸನುವ ನನನ ಹನನ ಈ ರಡ] 
ಕಾಮಗಾರಿಗಳನ್ನು ಅನುದಾನದ ಲಭ್ಯತೆಯ ಮೇರೆಗೆ 2023ರ ಅಂತ್ಯಕ್ಕೆ 
ಪೂರ್ಣಗೊಳಿಸಲು ಯೋಜಿಸಲಾಗಿದೆ. 


* ಮೊದಲನೆ ಹಂತದ ಏತ ಮತ್ತು ವಿದ್ಯುತ್‌ ಕಾಮಗಾರಿಗಳು: 

ಎರಡನೆ ಹಂತದ ಗುರುತ್ವ ಕಾಲುವೆ ಕಾಮಗಾರಿಗಳು. 

೨ ಭೈರಗೊಂಡ್ಲು ಜಲಾಶಯಕ್ಕಿಂತ ಮುಂಚೆ ಕವಲೊಡೆಯುವ ವಿವಿಧ 
ಫೀಡರ್‌ ಕಾಲುವೆ ಕಾಮಗಾರಿಗಳು. 


ಭೈರಗೊಂಡ್ಲು `ಜಲಾಶಯ ನಿರ್ಮಾಣ ಕಾಮಗಾರಿ, ಬೈರಗೊಂಡ್ಲು \ 
ಜಲಾಶಯದಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನೀರೊದಗಿಸುವ 


ಕಾಮೆಗಾರಿಗಳನ್ನು ಸದರಿ ಜಲಾಶಯ ನಿರ್ಮಾಣದಲ್ಲಿ ಉದ್ಭವಿಸಿರುವ 


ಸಂಖ್ಯೆ: ಜಸಂಇ. 68 ಡಬ್ಬೂ ಜನಲ್‌ಎ 2021 


(ಗೋವಿಂದ ಎಲೆ ಇನರಜೋಳ) 
ಲಸಂಪನ್ಮೂಲ ಸಚಿವರು 


